ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಬಡ ಮತ್ತು ಮಧ್ಯಮ ವರ್ಗದವರಿಗೆ ಪಡಿತರ ಸರಿಯಾಗಿ ದೊರಕಿಸಿಕೊಡುವ ಬಗ್ಗೆ 
ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಲೇತು :- 


992(1094) ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಲಾಕ್‌ಡೌನ್‌ ಸಮಯದಲ್ಲಿ ಬಡ ಮತ್ತು ಮಧ್ಯಮ ಮಾರ್ಗದವರಿಗೆ ಸರ್ಕಾರದ ವತಿಯಿಂದ 
ಒದಗಿಸಲಾದ ಪಡಿತರವು ಸೂಕ ಫಲಾನುಭವಿಗಳಿಗೆ ದೊರಕಿದೆಯೇ; 


(ಆ) ಸೂಕ ಫಲಾನುಭವಿಗಳಿಗೆ ಪಡಿತರವು ಸಿಗದೇ ದಲ್ಲಾಳಿ ಹಾಗೂ ಪ್ರಭಾವಿಗಳಿಗೆ ಮಾತು ಹೆಚ್ಚಾಗಿ 
ದೊರಕಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಇದರಲ್ಲಿ ಏನಾದರೂ ಅವ್ಯವಹಾರ ನಡೆದಿದೆಯೇ ; ಹಾಗಿದ್ದಲ್ಲಿ, ಸರ್ಕಾರ ಈ ಬಗ್ಗೆ ಕೈಗೊಂಡ 
ಶ್ರಮಗಳೇಮು; 


(ಈ) ಸೂಕ್ತ ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಪಡಿತರವು ದೊರಕಿರುತ್ತದೆಯೇ ? (ಅವರುಗಳ 
ಐವರ ನೀಡುವುದು) 


